ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
4 ಹ ರು 
ವಿಷಯ 


ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


646 


: ಶ್ರೀ ಎನ್‌.ಎಸ್‌.ಬೋಸ್‌ರಾಜು (ವಿಧಾನಸಭೆಂಬುಂದ 


ಹುನಾಲುತರಾದವರು) 


ರಾಯಚೂರು ಜಲ್ಲೆಯಲ್ಲರುವ ಮಾವಿನಕೆರೆ 
(ಪ್ರವಾಸಿಕೆರೆ) ಬದ್ದೆ. ' 
ಪ್ರವಾಸೋದ್ಯಮ ಹಾಗೂ ರೇಷ್ಕೆ ಇಲಾಖೆ ಸಚವರು 
22-07-2019 


ಉತ್ತರ 


| ರಾಯಚೂರು ನಗರದಲ್ಲಿರುವ ಪ್ರಾಚೀನ 
ಈ | ಕಾಲದ ಮಾವಿನ ಕೆರೆ ಅಭವೃದ್ಧಿ 
| ಈ) | ಮಾಡಲು ಸರ್ಕಾರ ತೆಗೆದುಕೊಂಡಿರುವ 
' | ಶ್ರಮಗಳು ಏನು? 


2೦17-18ನೇ ಸಾಅನಲ್ಪ ರಾಯಚೂರು 
ನಗರದಲ್ಲರುವ ಪ್ರಾಚೀನ ಕಾಲದ. ಮಾವಿನ ಕೆರೆ 
ಅಭವೃದ್ಧಿಯನ್ನು ರೂ.25.೦೦ ಲಕ್ಷಗಳ ಅಂದಾಜು 
ವೆಚ್ಚದಲ್ಲ ಕೈಗೊಳ್ಳಲು ಅನುಮೋದನೆ ನೀಡಲಾಗಿದೆ. 
ಅದರನ್ವಯ ಕಾಮಗಾರಿ ಪ್ರಾರಂಭಸಲು ಮೊದಲನೇ 
ಕಂತಾಗಿ ರೂ.10.0೦ ಲಕ್ಷಗಳನ್ನು ಲೋಕೋಪಯೋಗಿ 
ಇಲಾಖೆ, ರಾಯಚೂರುರವರಿಗೆ ದಿನಾಂಕ: 
೦8/೦8/2೦19 ರಂದು ಜಡುಗಡೆ ಮಾಡಲಾಗಿದೆ 
ಮುಂದುವರೆದು ' ಇದೇ ಕಾಮಗಾರಿಗೆ ಹೆಚ್ಚುವರಿಯಾಗಿ 
ರೂ.೭೮.೦೦ ಲಕ್ಷಗಳ ಅಂದಾಜು ವೆಚ್ಚಕ್ನೆ ಅನುಮೋದನೆ 
ನೀಡಲಾಗಿದೆ. 


"ಪ್ರಇ 34 ಪ್ರವಾವಿ 2೦1೨ 


TUE yy 
A 
K ITM 


.(ಸಾ"ರಾ.ಮಹೇಶ್‌) 
ಪ್ರವಾಸೋದ್ಯಮ ಮತ್ತು ರೇಷ್ಟೆ ಸಚಿವರು 


